26 


ಕಲೆ ಮತ್ತು ಪರಿಸರ 
ಮಾಳವಿಕಾ ರಾಜ್‌ನಾರಾಯಣ್‌ 


ಮಲಯಾಳಂನ 'ಒಟ್ದಾಲ್‌' (2೦14, ನಿರ್ದೇಶನ - ಜಯರಾಜ್‌) 
ಚಿತ್ರದಲ್ಲ. ಇಬ್ಬರು ಪುಟ್ಟ ಹುಡುಗರ ಜೀವನವನ್ನು ಚಿತ್ರಿಸಲಾಗಿದೆ. 
ಅವರಲ್ಲಿ ಒಬ್ಬ ಕುಟ್ಟಪಾಯಿ. ಬಡ ಹುಡುಗ. ಹಿನ್ನೀರಲ್ಲ 
ಬಾತುಕೋಳಗಳನ್ನು ಸಾಕುವ ವಯಸ್ಸಾದ ಅಜ್ಜನ ಜೊತೆಯಲ್ಲ 
ಬೆಳೆದವನು: ಮತ್ತು ಇನ್ನೊಬ್ಬ ಹುಡುಗ ಶ್ರೀಮಂತ ಕುಟುಂಬಕ್ಕೆ 
ಸೇರಿದ ಅಂಕು; ಸ್ಥಳೀಯ ಖಾಸಗಿ ಶಾಲೆಯಲ್ಲ ಓದುತ್ತಾನೆ. 
ಕುಟ್ಟಪಾಯಿ ಶಾಲೆಗೆ ಹೋಗುವುದಿಲ್ಲವಾದರೂ 
ಬಾತುಕೋಳಗಳು, ಸಸ್ಯಗಳು. ಮರಗಳು, ಪಕ್ಷಿಗಳು ಮತ್ತು 
ಚಿಲ್ಲೆಗಳ ಬಗ್ಗೆ ಅಪಾರವಾಗಿ ತಿಆದುಕೊಂಡಿದ್ದಾನೆ. ದಿನವೂ 
ಅವುಗಳೊಡನೆ  ಒಡನಾಡುತ್ತಾ ಅವುಗಳ ಜೀವನವನ್ನು 
ಸೂಕ್ಷೃವಾಗಿ ಗಮನಿಸಿದ್ದಾನೆ. ಅದರೊಂದಿಗೆ ಅಸಂಖ್ಯಾತ 
ಪ್ರಶ್ನೆಗಳಗೆಲ್ಲ ತಾಳ್ಳೆಯಿಂದ ಉತ್ತರಿಸುವ ಅಜ್ಜನಿಂದಲೂ ಅಪಾರ 
ಜ್ಞಾನವನ್ನು ಪಡೆದುಕೊಂಡಿದ್ದಾನೆ. ಮತ್ತೊಂದೆಡೆ ಅಂಕು ತನ್ನ 
ಶಾಲಾ ಪಠ್ಯಗಳ ಜೊತೆಗೆ ಅರ್ಥಪೂರ್ಣ ಸಂಬಂಧದ ಕೊರತೆ 
ಹಾಗೂ ಬೇಸರದ ವಾತಾವರಣದಿಂದಾಗಿ ಕಷ್ಟಪಡುತ್ತಾನೆ. ಆದರೆ 
ಅವನಿಗೆ ಸಿಕ್ಕ ಕುಟ್ಟಪಾಯಿಯ ಸ್ನೇಹವು ಸಂಪೂರ್ಣ ಹೊಸ 
ಆವಿಷ್ಠಾರಗಕ ಜಗತ್ತನ್ನು ತೆರೆಯುತ್ತದೆಯಲ್ಲದೆ. ಶಾಲೆಯ 
ಅನಾಸಕ್ತ ದಿನಚರಿಯಿಂದ ಹೊರಬಂದು. ಇಡೀ ದಿನವನ್ನು 
ಹೊರಜಗತ್ತಲ್ಲ ಕಳೆಯಲು ಆಕರ್ಷಿಸುತ್ತದೆ. ಕುಟ್ಟಪಾಯುಯನ್ನು 
ಪಟಾಕಿ ತಯಾರಿಕಾ ಘಟಕದಲ್ಲಿ ಕೆಲಸ ಮಾಡಲು ಕಳುಹಿಸಿದಾಗ 
ಕಥೆಯು ವಿಷಾದ ಅಂತ್ಯ ಕಾಣುತ್ತದೆ. ಇಡೀ ಚಿತ್ರದ ಸಾರವು 
ಪ್ರಕೃತಿಯ ಸೌಂದರ್ಯ ಮತ್ತು ಅದ್ಭುತಗಳಲ್ಲ ದೃಢವಾಗಿ 
ನೆಲೆಗೊಂಡಿದೆ - ಚಿತ್ರದ ಪ್ರತಿ ದೃಶ್ಯವೂ ಹಿನ್ನೀರಿನ ಕಲರವ 
ಹಾಗೂ ದೃಶ್ಯ ವೈಭವಗಳನ್ನು ನಾವೇ ಬುದ್ದು ಅನುಭವಿಸುವಂತೆ 
ಮಾಡುತ್ತದೆ ಮತ್ತು ಕುಟ್ಟಪಾಯುಯನ್ನು ನಮ್ಮೊಕಗೆಯೇ 
ಕಂಡುಕೊಳ್ಳುವಂತೆ ಮನಪೊಆಸುತ್ತದೆ. 


ಪರಿಸರವನ್ನು ತರಗತಿಯೊಳಗೇ ತರುವುದು 


ಉತ್ತರಕಾಶಿಯ ಅಜೀಂ ಪ್ರೇಮ್‌ಜ ಶಾಲೆಯಲ್ಲ ಆರ೦ಭಕ ಬಾಲ್ಯ 
ಶಿಕ್ಷ (Early Childhood Education - ECE) 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 


ತರಗತಿಯೊಂದರಲ್ಲ, ನಾಲ್ದು ವರ್ಷ ವಯಸ್ಸಿನ ಮಕ್ಕಳು ಬಡಿಸಿದ 
ಪ್ರಾಣಿಗಳ ರೇಖಾಚಿತ್ರಗಳನ್ನು ಪ್ರದರ್ಶಿಸಲಾಯುತು (ಚಿತ್ರ 1 
ಮತ್ತು 2). ಪ್ರತಿಯೊಂದಕ್ಲೂ ಶಿಕ್ಷಕರು ಹೆಸರು ಬರೆದಿದ್ದಾರೆ. 
ತರಗತಿಯಲ್ಲ ಕಲೆಯನ್ನು ಸಂಯೋಜಸುವ ನಿಟ್ಟನಲ್ಲ ಈ 
ಪ್ರಯತ್ನ ಗಮನಾರ್ಹ ಉದಾಹರಣಿಯಾಗಿ ನಿಲ್ಲಲು ಹಲವಾರು 
ಕಾರಣಗಳವೆ. ಆರಂಭಕ ವರ್ಷಗಳಲ್ಲ. ಮಕ್ಕಳು ಬಡಿಸುವ ಎಲ್ಲಾ 
ರೇಖಾಚಿತ್ರಗಳನ್ನು. ಅಖತ ಅಭವ್ಯಕ್ತಿ ಮತ್ತು ಸಂವಹನದ 
ರೂಪಗಳಕೆಂದು ಪರಿಗಣಿಸಲಾಗುತ್ತದೆ. ಈ ಸಂದರ್ಭದಲ್ಲ, ಈ 
ಪ್ರದರ್ಶನವು ನಿರ್ವಹಿಸಿದ ಪಾತ್ರವನ್ನೂ ಒಂದು ಕಲೆ ಎಂದು 
ಪರಿಗಣಿಸಬಹುದು; ಕಾರಣ, ವಿಭನ್ನು ಒಳನೋಟಗಳುಳ್ಳ 
ಬೇರೆಬೇರೆ ಮಕ್ಕಳು: ತಮ್ಮದೇ ಗ್ರಹಿಕೆ. ಕಲ್ಪನೆಗಆ೦ದ ಚಿತ್ರಿಸಿದ 
ಈ ಪ್ರಾಣಿಗಳನ್ನು ಕಂಡು. ನೋಡುಗರು 'ಇವು ಎಷ್ಟು 
ವೈವಿಧ್ಯವಾಗಿವೆ?' ಎಂಬ ಉದ್ದಾರ ಎತ್ತಬಹುದು. ಹೀಗೆ ಊಹಿಸಿ- 
ಕೊಳ್ಳೋಣ: ಮಕ್ಕಳು ಈ ರೇಖಾಚಿತ್ರಗಳನ್ನು ರಚಿಸಿದ್ದಾರೆ. ಆದರೆ 
ಅವುಗಳನ್ನು ಪ್ರದರ್ಶಿಸುತ್ತಿಲ್ಲ. ತಮ್ಮ ರೇಖಾಚಿತ್ರಗಳ ಬದಲಗೆ 
ಅವುಗಳ ಜಾಗದಲ್ಲ ಗಾಢ ಬಣ್ಣಗಳ ಮುದ್ರಿತ ಪ್ರಾಣಿಗಳ 
ಚಿತ್ರಗಳನ್ನೇ ಯಾವಾಗಲೂ ಪ್ರದರ್ಶಿಸಿದರೆ? ಇಂತಹ 
ಪ್ರದರ್ಶನಗಳು ಕ್ರಮೇಣ ಮಕ್ಕಳ ಕಲ್ಪನೆಯನ್ನು ಚಾರ್ಟ್‌ನಲ್ಪ 
ಕಂಡುಬರುವ ಚಿತ್ರಗಳಗೆ ಮತ್ತು ಹೆಚ್ಚೆಂದರೆ ಕೆಲವು 
ಪಠ್ಯಪುಸ್ತಕಗಳು ಮತ್ತು ಕಥೆಪುಸ್ತಕಗಳಲ್ಲ ಕಂಡುಬರುವ 
ಚಿತ್ರಗಳಗಷ್ಟೇ ಸೀಮಿತಗೊಳಸುತ್ತವೆ. ಅವರು ಕ್ರಮೇಣ ತಮ್ಮ 
ಕುದುರೆಗಳು, ಹಸುಗಳು, ನಾಯುಗಳು, ಹಂದಿಗಳು, ಹುಲಗಳು 
ಮತ್ತು ಇಅಗಳ ರೇಖಾಚಿತ್ರಗಳನ್ನು ಜನಪ್ರಿಯ ಕಲ್ಪನೆಯ 
ಮಾದರಿಯಲ್ಲ ಚಿತ್ರಿಸಿದ ರೀತಿಯೇ ರೂಪಿಸಲು ಆರಂಭಸುತ್ತಾರೆ. 
ರೂಢಿಯಿಂದ  ಹೊರಗುಆಳಯುವ ಪ್ರಾಣಿಗಳ ಯಾವುದೇ 
ಪ್ರಾತಿನಿಧ್ಯವು ಅವರಿಗೆ ಅನನುಕೂಲ ಅಥವಾ ಗೊಂದಲವನ್ನು 
ಉಂಟುಮಾಡುತ್ತದೆ ಅಥವಾ ಇನ್ನೂ ಕೆಟ್ಟ ಪರಿಣಾಮವನ್ನು 
ಉಂಟುಮಾಡುತ್ತದೆ ಮತ್ತು ಮುಂದುವರಿದು ಅದನ್ನು 
'ದೋಷಪೂರಿತ' ಎಂದು ರಗ್ರಹಿಸಲಾಗುತ್ತದೆ. 


ಫಿ 


ಚಿತ್ರ 1 ಮತ್ತು 2: 4ನೇ ವಯಸ್ಸಿನ ಮಕ್ಕಳು ಬಿಡಿಸಿದ ಪ್ರಾಣಿಗಳ ಚಿತ್ರಗಳು 


3D 


sa Hm rig 


ಚಿಕ್ಕ ವಯಸ್ಸಿಂದಲೇ, ಮಕ್ಷಳಗೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ನೈಜ 
ಜೀವನದ ಜೊತೆಗೆ ನೈಸರ್ಗಿಕ ಪ್ರಪಂಚದ ವಿವಿಧ ಕಲಾತೃಕ 
ಪ್ರಾತಿನಿಧ್ಯಗಳಗೆ ಒಡ್ಡಬೇಕು ಹಾಗೂ ಸಾಧ್ಯವಾದಲ್ಲೆಲ್ಲ ಪ್ರಾಣಿಗಳ 
ನೈಜ ಆವಾಸಸ್ಥಾನಗಳು ಮತ್ತು ನಡವಳಕೆಗಳನ್ನು ಅಧಿಕೃತ 
ರೀತಿಯಲ್ಲ ಸೆರೆಹಿಡಿಯುವ ವೀಡಿಯೊ ಸಾಕ್ಷ್ಯಚಿತ್ರಗಳನ್ನು 
ನೋಡುವಂತಾಗಬೇಕು. ಪ್ರಾಣಿಗಳ ಜಾನಪದ ವರ್ಣಚಿತ್ರಗಳು, 
ವಿವಿಧ ಕಲಾವಿದರ ರೇಖಾಚಿತ್ರಗಳು, ಛಾಯಾಗ್ರಾಹಕರಿಂದ 
ವಿಭನ್ನು ಕೋನಗಳಲ್ಲ ಸೆರೆಹಡಿಯಲ್ಲಟ್ಟ ಪ್ರಾಣಿಗಳ ಅನನ್ಯ 
ಛಾಯಾಚಿತ್ರಗಳು - ಇವೆಲ್ಲವೂ ಮಕ್ಕಳ ಕಲ್ಪನೆ ಮತ್ತು 
ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ಉದ್ದೀಪಿಸುವ ಅಮೂಲ್ಯ 
ಮೂಲಗಳಾಗಿವೆ. ಅಂತಹ ಕಲಾತೃಕ ಅಭಿವ್ಯಕ್ತಿಯ 
ವೈವಿಧ್ಯತೆಯನ್ನು ತರಗತಿಯಲ್ಲ ಹಂಚಿಕೊಂಡಾಗ ಮತ್ತು 
ಚರ್ಚಿಸಿದಾಗ, ಮಕ್ಕಳು ತಮ್ಮದೇ ಆದ ಪರಿಸರದಲ್ಲ ವೈವಿಧ್ಯತೆ 
ಮತ್ತು ಸೂಕ್ಷ್ಯ ವ್ಯತ್ಯಾಸಗಳನ್ನು ರ್ರಹಿಸುವಷ್ಟು 
ಸಂವೇದನಾಶೀಲರಾಗುತ್ತಾರೆ. 


ಅವಕಾಶಗಳನ್ನು ಸೃಷ್ಟಿಸುವುದು 


ಪರಿಸರದ ಅರಿವು ಮೂಡಿಸಲು ಕಲೆಗಳನ್ನು ಕಲಕೆಯ 
ಅನುಭವಕ್ಕೆ ಸೇರಿಸುವ ಬಗೆ ಹೇಗೆಂಬುದನ್ನು ನಿರ್ಧರಿಸುವಲ್ಪ 
ಶಾಲೆಗಳು ಅನೇಕ ಸವಾಲುಗಳನ್ನು ಎದುರಿಸುತ್ತವೆ. ಕಲೆಗಳನ್ನು 
ಸಾಂಸ್ಕೃತಿಕ `'ಮನರಂಜನೆ'ಗೆ ಸೀಮಿತಗೊಳಸುತ್ತಿರುವುದು 
ಒಂದು ಸಮಸ್ಯೆಯಾದರೆ, ಇನ್ನೊಂದು ಸಮಸ್ಯೆ 
ಪ್ರಕೃತಿಯೊಂದಿಗೆ ಕ್ಷೀಣಿಸುತ್ತಿರುವ ಮನುಷ್ಯ ಸಂಬಂಧ ಕಲೆ 
ಎಂಬುದು ಸಾವಿರಾರು ವರ್ಷಗಳಂದ ಪ್ರಕೃತಿಯೊಂದಿಗೆ ನಾವು 
ಹೊಂದಿರುವ ಅವಿನಾಭಾವ ಸಂಬಂಧದಿಂದ ಹೊರಹೊಮ್ಮಿದೆ 
ಎಂಬುದರಲ್ಲ ಯಾವುದೇ ಸಂಶಯವಿಲ್ಲ. ಕಲೆಯೊಂದಿಗಿನ 
ಅಂತರ ಪ್ರಕೃತಿಯೊಂದಿಗಿನ ಆಸಕ್ತಿಯನ್ನು ಕಳೆದುಕೊಳ್ಳುವಂತೆ 
ಮಾಡುತ್ತದೆ. ಹಾಗೆಯೇ ಪ್ರಕೃತಿಯೊಂದಿಗಿನ ಅಂತರ ಕೂಡ 
ಕಲೆಯೆಡೆಗಿನ ಆಸಕ್ತಿಯನ್ನು ಕಡಿಮೆ ಮಾಡುತ್ತದೆ. ಮತ್ತೊಂದು 
ಸವಾಲು, ನಾವು ಶಾಲೆಯ ಪರಿಸರ ಮತ್ತು ದೈನಂದಿನ 
ಚಟುವಟಕೆಗಳನ್ನು ಹೇಗೆ ವಿನ್ಯಾಸಗೊಳಸುತ್ತೇವೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 27 


ಎಂಬುದರಲ್ಪರುತ್ತದೆ - ಕಲಕಾರ್ಥಿಗಳಗೆ ವಿವಿಧ ರೀತಿಯ 
ಮರಗಳು ಹಾಗೂ ಸಸ್ಯಗಳ ಕುರಿತ ತಿಳುವಳಕೆಗೆ ಸಾಕಷ್ಟು 
ಅವಕಾಶಗಳು ಇವೆಯೇ? ತಮ್ಮ ದೈನಂದಿನ ಕಲಅಕೆಯ 
ಭಾಗವಾಗಿ ಸಸ್ಯ ಹಾಗೂ ಪ್ರಾಣಿಗಳನ್ನು ಪೋಷಿಸಲು ಅವರನ್ನು 
ಪ್ರೋತ್ತ್ಪಾಹಿಸಲಾಗುತ್ತದೆಯೇ? ಪ್ರಪಂಚದ ನೈಸರ್ಗಿಕ 
ಅದ್ಭುತಗಳನ್ನು ಅನ್ವೇಷಿಸಲು ಮತ್ತು ಅದಕ್ಕಾಗಿ ಸಾಕಷ್ಟು 
ಸಮಯವನ್ನು ಹೊರಾಂಗಣದಲ್ಲ ವಿನಿಯೋಗಿಸಲು ಹಾಗೂ 
ತಮ್ಮ ಸಂಶೋಧನೆಗಳನ್ನು ತರಗತಿಯಲ್ಲ ಇತರರೊಂದಿಗೆ 
ಹಂಚಿಕೊಳ್ಳಲು ಅವರಿಗೆ ಅವಕಾಶವಿದೆಯೇ? ಮಕ್ಕಳ 
ಸೃಜನಶೀಲ ಕಲ್ಪನೆಗಳು, ಆಲೋಚನೆಗಳು ಮತ್ತು 
ಅಭವ್ಯಕ್ತಿಗಳನ್ನು ಮೆಚ್ಚ ಪ್ರೋತ್ಪಾಹಿಸಲಾಗುತ್ತಿದೆಯೇ? 


ಶಿಕ್ಷಕರು ಏನು ಮಾಡಬಹುದು 


1 ಅನೇಕ ಶಿಕ್ಷಕರು ಕಲಕೆ, ಅನುಭವದ ಮೂಲಕ ಕಲಿಕೆ, 
ಪ್ರಾಯೋಗಿಕ ಕಲಕೆಗಕಳ ಮಾಡಿ ನೋಡು ಶಿಕ್ಷಣವನ್ನು 
ಅಳವಡಿಸಲು ಪ್ರಯತ್ನಿಸುತ್ತಾರೆ. ಆದರೆ ವಾಸ್ತವವಾಗಿ ಆಯ್ದ 
ಮಾಡಿದ ಚಟುವಟಕೆಗಳಂದ ಮಕ್ನಳಗೆ ಅಪೇಕ್ಷಿತ ಕಲಕಾ 
ಅನುಭವಗಳು ಉಂಬಾಗುತ್ತಿವೆಯೇ ಎಂಬುದನ್ನು ನಾವು 
ನಿಕಟವಾಗಿ ಪರಿಶೀಅಸಖೇಕಾಗಬಹುದು. ಕೆಲವು ಪರಿಸರದ 
ವಿಷಯಗಳನ್ನು ಕಲೆ- ಸಂಯೋಜತ ವಿಧಾನದೊಂದಿಗೆ 
ಹೇಗೆ ಯೋಜಸಬಹುದು ಎಂಬುದಕ್ಕೆ ಕೆಲವು 
ಉದಾಹರಣೆಗಳನ್ನು ನೋಡೋಣ. ಅನುಭವಾತೃಕ ಕಲಕೆಗೆ 
ಸಾಧನವಾಗಿ ಬಳಸಲಾಗುವ ಕಲೆಯ ಕೆಲವು ಸಾಧ್ಯತೆಗಳು 
ಇಲಿವೆ: 


ನೀರು ನಮಗೆ ಮೂಲಭೂತ ಹಾಗೂ ಜೀವನದ ಅಗತ್ಯ 
ಎಂಬ ಕುರಿತು 4ನೇ ತರಗತಿಯಲ್ಲ ಚರ್ಚೆ 
ನಡೆಯುತ್ತಿರುವುದನ್ನು ಕಲ್ತ್ಪಸಿಕೊಳ್ಳೋಣ. ಮಾಲನ್ಯದಿಂದ 
ಉಂಟಾಗುವ ಸಮಸ್ಯೆಗಳ ಕುರಿತು ಚರ್ಜಿಸಲು ಹಾಗೂ 


ಮಾತನಾಡಲು ಶಿಕ್ಷಕರು ವಿದ್ಯಾರ್ಥಿಗಳನ್ನು 
ಉತ್ತೇಜಸುತ್ತಾರೆ. ಆ ಸಮಸ್ಯೆಯ ನಿವಾರಣೆಗೆ 
ಕೈಗೊಳ್ಳಬಹುದಾದ ಕ್ರಮಗಳ ಬಗ್ಗೆಯೂ ಚರ್ಚಿ 


ನಡೆಯುತ್ತದೆ. ಒಂದು ಕಲಾ ಚಟುವಟಕೆಯಾಗಿ: ಮಾಅನ್ಯದ 
ಕುರಿತು ಜಾಗೃತಿ ಮೂಡಿಸಲು ತಮ್ಮ ಪ್ಪಂತ 
ಕಲ್ಲನೆಬುಂದಲೇ ತ್ತಿಪತ್ರಗಳು, ಕವಿತೆಗಳು ಮತ್ತು 
ಕಥೆಗಳನ್ನು ರಚಿಸಿ ಅವುಗಳನ್ನು ತಮ್ಮ ತರಗತಿ ಕೊಠಡಿ 
ಅಥವಾ ಶಾಲೆಯ ಆವರಣದಲ್ಲ ಪ್ರದರ್ಶಿಸಲು 
ಉತ್ತೇಜಸಲಾಗುತ್ತದೆ. ಇಲ್ಲ ಮಕ್ಕಳು ಕಅಯಲು ಮತ್ತು 
ಕಲಾಕೃತಿಗಳನ್ನು ರಚಿಸಲು ತಮ್ಮ ಪಂತ ಗಮನಿಸುವಿಕೆ 
ಹಾಗೂ ಅನುಭವಗಳನ್ನು ಆಧಾರವಾಗಿ ಬಳಸುತ್ತಾರೆ. ಕಲಾ 
ರಚನಾ ಪ್ರಕ್ರಿಯೆಯೂ ಸಹ ಅವರಿಗೆ ಆನಂದದಾಯಕ 
ಹಾಗೂ ಅವರು ಕಲಅಯುವ ವಿಷಯಗಳಗೆ ಸದೃಢ 
ಸಂಪರ್ಕಗಳನ್ನು ಸ್ಥಾಪಿಸುವ ಸ್ಥರಣಣೀಯ 
ವೇದಿಕೆಯಾಗಿರುತ್ತದೆ. ಆದಾಗ್ಯೂ ಶಿಕ್ಷಕರು. ಕಲಆಕೆಯು 


ತರಗತಿಯ ಆಚೆಗೂ ವಿಸ್ತರಿಸುವಂತೆ 
ನೋಡಿಕೊಳ್ಳಬೇಕಾಗುತ್ತದೆ ಮತ್ತು ಅದು ಮಕ್ಕಳ ದೈನಂದಿನ 
ಜೀವನದಲ್ಲ ವರ್ತನೆಯ ಬದಲಾವಣೆ (behavioural 
change) ಹಾಗೂ ಜಾಗೃತಿಯನ್ನು ತರುವಂತೆಯೂ 
ಅದನ್ನು ಉತ್ತೇಜಸಬೇಕಾಗುತ್ತದೆ. 


2. 5ನೇ ತರಗತಿಯಲ್ಲ. ಮಕ್ಕಳಗೆ ಗುಂಪು ಚಟುವಟಕೆಗಳನ್ನು 
ನೀಡಿ. ಅಲ್ಲ ಅವರು ತಮ್ಮದೇ ಶಾಲೆ. ನೆರೆಹೊರೆ ಅಥವಾ 
ಗ್ರಾಮದ ಸಮೀಕ್ಷೆ ನಡೆಸಿ ಸ್ಥಳೀಯ ಪರಿಸರದಲ್ಲನ ವಿವಿಧ 
ಆಯಾಮಗಳ ಕುರಿತು ಅಧ್ಯಯನ ಮಾಡುವಂತೆ 
ನಿಯೋಜಸಬಹುದು, ಅವುಗಳಲ್ಲ ಕೆಲವು ಹೀಗಿರಬಹುದು: 


* ಬೀಡಾಡಿ ಪ್ರಾಣಿಗಳ ಸಂಖ್ಯೆ ಮತ್ತು ಅವುಗಳ ಆರೈಕೆ ಮತ್ತು 
ಯೋಗಕ್ಷೇಮ 

° ಸ್ಥಳೀಯವಾಗಿರುವ ನೀರಿನ ನೈಸರ್ಗಿಕ ಮೂಲಗಳು. ಅದರ 
ಸಂರ್ರಹಣಿ, ವಿತರಣೆ ಮತ್ತು ಬಳಕೆ 

* ತ್ಯಾಜ್ಯ ಸಂಗ್ರಹಣೆ, ನಿರ್ವಹಣಿ ಮತ್ತು ವಿಲೇವಾರಿ 
ಅಭ್ಯಾಸಗಳು 


ಸಮೀಕ್ಷೆಯ ಬಳಕ ಸಂಗ್ರಹಿಸಿದ ವಿವರಗಳಂದ, ತಮ್ಮ 
ಕಅಕೆಯನ್ನು ಪ್ರಸ್ಲುತಪಡಿಸುವ ಸೃಜನಶೀಲ ವಿಧಾನಗಳನ್ನು 
ಅಭವೃದ್ಧಿಪಡಿಸಲು ಗುಂಪುಗಳನ್ನು ಕೇಳಬಹುದು. ಕೆಲವು 
ಮಕ್ಕಳು ಚಿತ್ರಗಳು ಮತ್ತು ಪ್ರಮುಖ ಮುಖ್ಯಾಂಶಗಳೊಂದಿಗೆ 
ಚಿತ್ರವನ್ನು ಅಲಂಕರಿಸಬಹುದು ಅಥವಾ ನಕ್ಷೆಗಳನ್ನು 
ರಚಿಸಬಹುದು; ಕೆಲವರು ಕಥೆಯನ್ನು ಬರೆದು. ಅದನ್ನು 
ನಾಟಕವಾಗಿ ಪ್ರದರ್ಶಿಸಬಹುದು. ಇನ್ನು ಕೆಲವರು ಕಾಲ್ಲನಿಕ 
ಆದರ್ಶ ನೆರೆಹೊರೆಯ 3 ಮಾದರಿಯನ್ನು ರಚಿಸಬಹುದು. 
ಮತ್ತೂ ಕೆಲವರು ರೇಖಾಚಿತ್ರ ಅಥವಾ ವರ್ಣಚಿತ್ರಗಳನ್ನು 
ಮಾಡಬಹುದು. ಅನುಭವದ ಕಅಕೆಯ ಅಂಶವು ಇಲ್ಲ ಹೆಚ್ಚು 
ಪರಿಣಾಮಕಾರಿಯಾಗಿರಬಹುದು. ಏಕೆಂದರೆ ಕಆಯುವವರು 
ಸಮೀಕ್ಷೆಯ ಮೂಲಕ ತಮ್ಮದೇ ಜೀವನ ಪರಿಸರದ ಆಳವಾದ 
ಪರೀಕ್ಷೆಯಲ್ಲ ತೊಡಗುತ್ತಾರೆ ಮತ್ತು ಅವಕಾಶ ನೀಡಿದಲ್ಲ 
ಅದನ್ನು ಪುನರ್‌-ಕಲ್ಪಸಿಕೊಳ್ಳಬಹುದು ಮತ್ತು ಸೃಜನಶೀಲ / 
ಕಲಾ ಪ್ರಕ್ರಿಯೆಯ ಮೂಲಕ ಪರಿಹಾರಗಳು ಮತ್ತು 
ಮಾದರಿಗಳನ್ನು ಪ್ರಸ್ಹಾಪಿಸಬಹುದು.ಸಂಗೀತ ಹಾಗೂ 
ಶಬ್ದದೊಂದಿಗಿನ ಸರಳ ಧ್ವನಿಪ್ರಯೋಗಗಳು ಪರಿಸರದ ಕಡೆಗೆ 
ಮಕ್ಕಳನ್ನು ಸಂವೇದನಾಶೀಲಗೊಳಸುವ ಮತ್ತು ಆಸಕ್ತಿಯನ್ನು 
ಬೆಳೆಸುವ ಇತರ ವಿಧಾನಗಳಾಗಿರಬಹುದು. ಮಕ್ಕಳಗೆ ಪ್ರಾಣಿಗಳ, 
ವಿವಿಧ ಬಗೆಯ ಪಕ್ಷಿಗಳ, ಮಳೆಯ, ನೀರಿನ, ಗುಡುಗು ಮತ್ತು 
ಗಾಆಯ ಶಬ್ದಗಳನ್ನು ಆಅಸುವಂತೆ ಮಾಡಬಹುದು. ನಂತರ 
ಅವರು ಅಂತಹ ಕೆಲವು ಶಬ್ದಗಳನ್ನು ಪುನರುತ್ತಾದಿಸಲು ಹಾಗೂ 
ಪಾತ್ರಾಭಿನಯದ ಚಟುವಟಕೆಗಕಲ್ಲ ಅವುಗಳ ಚಲನೆಗಳನ್ನೂ 
ಅನುಕರಿಸಲು ಪ್ರಯತ್ನಿಸಬಹುದು. ಇದು ಇತರ ಜೀವಿಗಳ ಬಧ್ಣೆ 
ಅನುಕಂಪ ಮತ್ತು ಸಹಾನುಭೂತಿಯನ್ನು ಬೆಳೆಸುವ ಹಾಗೂ 
ಪರಿಸರದಲ್ಲನ ಸೂಕ್ಷ. ಸಮತೋಲಆತ ಸಹಬಾಳ್ವೆಯನ್ನು 


ಗಮನಿಸುವ ಅತ್ಯಂತ ಶಕ್ತಿಯುತ ವಿಧಾನವಾಗಿದೆ..ಕಲಕೆಗೆ 
ಸಾಕಷ್ಟು ಮುದ್ರಿತ ಸಾಮರ್ರಿಗಳುಳ್ಳ ಪರಿಸರವನ್ನು (printrich 
environment) ಸೃಷ್ಟಿಸುವುದು ಎಷ್ಟು ಮುಖ್ಯವೋ. ಎಲ್ಲಾ 
ಇಂದ್ರಿಯಗಳನ್ನು ಉತ್ತೇಜಸುವಂತೆ ಕಲಾತ್ಯಕವಾಗಿ ಆಹ್ಲಾದಕರ 
ವಾತಾವರಣವನ್ನು ಸೃಷ್ಟಿಸುವುದು ಮಕ್ಕಳ ಮೇಲೆ ಬಹಳ 
ಪರಿಣಾಮ ಜೀರುತ್ತದೆ. ಎಸೆಯಲ್ಪಟ್ಟ ಮರ. ಲೋಹದ 
ತುಂಡುಗಳು ಅಥವಾ ಪ್ರಕೃತಿಯಲ್ಲ ಕಂಡುಬರುವ ಯಾವುದೇ 
ಹಗುರವಾದ ವಸ್ತುವನ್ನು ಬಳಸಿ ಗಾಆ ಗಂಟಿ (wind 
chimes)ಗಳನ್ನು ತಯಾರಿಸುವ ಮತ್ತು ಸ್ಥಾಪಿಸುವ ಮೂಲಕ 
ಇದನ್ನು ಮಾಡಬಹುದು. 


ಸ್ಫೈಲೋಘೋನ್‌ಗಳ ಮಾದರಿಯಲ್ಲ ತಮ್ಮದೇ ಆದ 
ಉಪಕರಣಗಳನ್ನು ತಯಾರಿಸಲು, ವಿವಿಧ ವಸ್ತುಗಳಂದ 
ಉತ್ಪತ್ತಿಯಾಗುವ ಶಬ್ದಗಳನ್ನು ಅನ್ಹೇಷಿಸಲು ಮಕ್ಕಳೂಂದಿಗೆ 
ಸರಳ ಪ್ರಯೋಗಗಳನ್ನು ನಡೆಸಬಹುದು. ಮಕ್ಕಳು ಒರಟಾದ. 


ಮುಣುಪಾದ ಹಾಗೂ ಇನ್ನಿತರ ವಿಭನ್ನು ಮಾದರಿಯ 
ಮೇಲ್ಮೈಗಳನ್ನು ಸ್ಪರ್ಶಿಸಲು ಇಷ್ಟಪಡುತ್ತಾರೆ. ವಿಭನ್ನು 
ಮೇಲ್ಕೈಗಳಲ್ಲ ಶಬ್ದ ಮತ್ತು ಲಯವನ್ನು ಶೋಧಿಸಲು 


ಬಯಸುತ್ತಾರೆ. ಹಾಗಾಗಿ ಶಾಲೆಯ ಅಆವರಣದಲ್ಲ ವಿಶೇಷ 
ಮೇಲ್ಡೆಗಳನ್ನು ರಚಿಸಬಹುದು, ಅಲ್ಪ ಮಕ್ಕಳು ಪ್ರಕೃತಿಯೊಂದಿಗೆ 


ಆ 
ಸಂಬಂಧ ಹೊಂದಿರುವ ಶಬ್ದಗಳನ್ನು ಶೋಧಿಸಬಹುದು. 
ಒಣಗಿದ ಕೊಂಬೆಗಳು, ಪೈನ್‌ ಮರದ ಶಂಖಗಳು, 
ಸೋರೆಬುರುಡೆಯಂಥ ಚೀಜಕೋಶಗಳು ಮತ್ತು ವಿವಿಧ 


ವಿನ್ಯಾಸ ಮತ್ತು ಮಾದರಿಗಳನ್ನು ಹೊಂದಿರುವ ಅನೇಕ ಇತರೆ 
ನೈಸರ್ಗಿಕ ರೂಪಗಳಂ೦ದ ಕಲಾಕೃತಿಗಳನ್ನು ರಚಿಸಬಹುದು. ಇವು 
ಹಗುರವಾಗಿದ್ದರೆ, ಗಾಆಯಲ್ಲ ಓಲಾಡುವ ಮತ್ತು ಚಅಸುವ 
ಗಾಆಗಂಟಿಗಳನ್ನಾಗಿ ತೂಗಿಜಬಡಬಹುದು. 


ಸಂಪರ್ಕಿಸಬಹುದು. 


ಕಲೆ ಮತ್ತು ಶಿಕ್ಷಣದ ಬಣ್ಗೆ ಬರೆಯಲು ಇಷ್ಟಪ 


ಸಮಗ್ರ ಅನುಭವವಾಗಿ 'ಕಲೆ'. 


ಮೇಅನ ಈ ಉದಾಹರಣೆಗಳು ಅನುಭವದ ಕಲಅಕೆಯನ್ನು 
ಬೆಂಬಅಸುತ್ತವೆ. ಪ್ರತಿ ಮಗುವಿನ ಅನುಭವದ ತೀವ್ರತೆ, ಪ್ರಭಾವ 
ಮತ್ತು ಪರಿಣಾಮಕಾರಿತ್ವದ ಆಧಾರದಲ್ಲಿ ಅವು 
ಬದಲಾಗಬಹುದು. ಆದಾಗ್ಯೂ, ತರಗತಿಯ ಹೊರಗಿನ ಕಲಅಕೆಯ 
ಜೊತೆಗೆ ಅವು ವೈವಿಧ್ಯಮಯ ಕಲಕೆಯ ಸಾಮರ್ಥ್ಯ (ಅಥವಾ 
ಬಹುವಿಧ ಬುದ್ಧಿಮತ್ತೆ) ಹೊಂದಿರುವ ಮಕ್ಷಳಗೆ ಅವಕಾಶಗಳನ್ನು 
ವಿಸ್ತರಿಸುತ್ತವೆ. ಕಲೆ ಮತ್ತು ಕಲಾ ಶಿಕ್ಷಣದ ಪ್ರಮುಖ ಉದ್ದೇಶಗಳು 
ನಮ್ಮ ಎಲ್ಲಾ ಇಂದ್ರಿಯಗಳನ್ನು ಜಾಗೃತಗೊಳಸುವುದು. ನಮ್ಮ 
ಸುತ್ತಅನ ಎಲ್ಲಾ ರೀತಿಯ ಜೀವನ ಶೈಅಯ ಬಗ್ದೆ 
ಸಹಾನುಭೂತಿಯನ್ನು ಬೆಳೆಸುವುದು ಹಾಗೂ ಗಟ್ಟಯಾದ 
ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವ ಕಲ್ರಸಿಕೊಳ್ಳುವ ಸೃಜನಶೀಲ 
ಸಾಮರ್ಥ್ಯವನ್ನು ಅಭವೃಧ್ಧಿಪಡಿಸುವುದು.ಕಲೆಯು ಮಕ್ಷಳಗೆ 
ತಾದಾತ್ಕ್ಯ ಹಾಗೂ ಆನಂದದಾಯಕ ಅನುಭವಗಳನ್ನು 
ಸೃಷ್ಟಿಸುವ ಸಾಧನವಾಗಿದೆ. ಇದು ಅವರ ಕಲಕೆಯ ಮೇಲೆ 
ದೀರ್ಪಾವಧಿಯ ಪರಿಣಾಮವನ್ನು ಉಂಟುಮಾಡಬಹುದು. 
ಇಂದಿನ ಬಹುತೇಕ ವೈಜ್ಞಾನಿಕ ಆವಿಷ್ಠಾರಗಳು ಕಾದಂಬರಿ, 
ಸಿನಿಮಾ ಮತ್ತು ಕಲೆಯಲ್ಲ ತಮ್ಮ ಮೂಲ ಜೀಜಗಳನ್ನು 
ಹೊಂದಿವೆ. ತಾಂತ್ರಿಕ ಕೌಶಲಗಳ ಹಾಗೂ ಸೌಂದರ್ಯ 
ಪ್ರಜ್ಞೆಯುಳ್ಳ ಪಾಂಡಿತ್ಯವನ್ನೂ ಮೀರಿದ; ನಮ್ಮ ಕಲಾ 
ಆಲೋಚನೆಗಳನ್ನು ಹಾಗೂ ನಮ್ಮ ಕಲ್ಪನೆಯ ಹಾರಾಟವನ್ನು 
ವಿಸ್ತರಿಸಲು ಈ ಸಂಗತಿಯು ನಮ್ಮನ್ನು ಉತ್ತೇಜಸಬೇಕು. 


ಮಾಳವಿಕಾ ರಾಜ್‌ನಾರಾಯಣ್‌ ಅವರು ಗುಜರಾತ್‌ನ ವಡೋದರಾ ಮೂಲದ ದೃಶ್ಯ ಕಲಾವಿದೆ. ೭2೦17ರಲ್ಲ ಅಜೀಂ ಪ್ರೇಮ್‌ಜ 
ಫೌಂಡೇಷನ್‌ ಫೆಲೋಶಿಪ್‌ ಕಾರ್ಯಕ್ರಮಕ್ಕೆ ಸೇರಿದ ಅವರು ಪ್ರಸ್ತುತ ಅಜೀಂ ಪ್ರೇಮ್‌ಜ ಶಾಲೆಗಳಲ್ಲ ಕಲೆ ಮತ್ತು ಸಂಗೀತದ ಸಂಪನ್ಮೂಲ 
ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜೊತೆಗೆ ವಡೋದರಾದಲ್ಲ ತಮ್ಮದೇ ಆದ ಕಲಾ ಅಭ್ಯಾಸವನ್ನು ಮುಂದುವರೆಸುತ್ತಿದ್ದಾರೆ. ಇವರು 
ಡುತ್ತಾರೆ. ಅವರನ್ನು malavika.rajnarayan @azimpremjifoundation.org ಮೂಲಕ 


ಅನುವಾದ: ಕೇಶವಚಂದ್ರ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 


